ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ ; $15 

ಸದಸ್ಯರ ಹೆಸರು : ಶ್ರೀ ಎಸ್‌.ರವಿ 

ಉತ್ತರಿಸುವ ದಿನಾಂಕ : 24/09/2020 

ಉತ್ತರಿಸುವ ಸಚಿವರು : ಮಾನ್ಯ ಗೃಹ ಸಚಿವರು 

ಪ್ರಶ್ನೆ ಉತ್ತರ 
(ಅ) ರಾಜ್ಯದಲ್ಲಿರುವ ಒಟ್ಟು ಬಂದಿಖಾನೆಗಳೆಷ್ಟು: | ರಾಜ್ಯದಲ್ಲಿ ಪುಸ್ತುತ 47 ಕಾರಾಗೃಹಗಳು 
ಅವುಗಳು ಯಾವುವು: (ಖೈದಿಗಳ ಸಾಮರ್ಥ್ಯವಾರು ಕಾರ್ಯನಿರ್ವಹಿಸುತ್ತಿದ್ದು, ಅವುಗಳಲ್ಲಿ 09 ಕೇಂದ್ರ 
ವಿವರ ನೀಡುವುದು) ಕಾರಾಗೃಹಗಳು, 21 ಜಿಲ್ಲಾ ಕಾರಾಗೃಹಗಳು, 16 ತಾಲ್ಲೂಕು 


ಉಪ ಕಾರಾಗೃಹಗಳು ಹಾಗೂ 01 ಬಯಲು ಕಾರಾಗೃಹ. 
ವಿವರಗಳನ್ನು ಅನುಬಂಧ 'ಅ' ರಲ್ಲಿ ನೀಡಿದೆ. 


(ಆ) ಕಳದ ವರ್ಷ ಯಾವ ಯಾವ ಜೈಲುಗಳಲ್ಲಿ | ಜಿಲುವಾರು ಖೈದಿಗಳ ಸಾಮರ್ಥ್ಯದ ವಿವರಗಳನ್ನು 
ಸಾಮರ್ಥ್ಯಕ್ಕಿಂತ ಅಧಿಕ ಖೈದಿಗಳು ಇದ್ದರು; ಅವುಗಳು | ಅನುಬಂಧ 'ಆ' ರಲ್ಲಿ ನೀಡಿದೆ. 

ಯಾವುವು. 
ನ) ಹಚ್ಚು ಪೈದಿಗಳು ಇದಲ್ಲಿ ಅವರುಗಳನ್ನು | ಹೆಚ್ಚು ದಟ್ಟಣೆ ಇದ್ದ ಕಾರಾಗೃಹಗಳಿಂದ ಕಡಿಮೆ ದಟ್ಟಣೆ 
ಇರಿಸಲು ಯಾವ ಸೂಕ್ತ ಕ್ರಮಗಳನ್ನು | ಇದ್ದ ಕಾರಾಗೃಹಗಳಿಗೆ ಬಂದಿಗಳನ್ನು ಸ್ಥಳಾಂತರಿಸಿ 


ಕೈಗೊಳ್ಳಲಾಗಿತ್ತು. ಸಮತೋಲನವನ್ನು ಕಾಯು ಹೊಳಲಾಗಿದೆ. 
| (ಈ) ಜೈಲುಗಳಲ್ಲಿರುವ ಪುರುಷ ಮತ್ತು ವಾ ದಿನಾ೦ಕ:19-09-2020ರಲ್ಲಿದ್ದಂತೆ ರಾಜ್ಯದ ವಿವಿಧ 
ಖೈದಿಗಳ ಸಂಖ್ಯೆ ಎಷ್ಟು. ಕಾರಾಗೃಹಗಳಲ್ಲಿನ ಬಂದಿಗಳ ಸಂಖ್ಯೆ ಈ ಕಳಕಂಡಂತಿದೆ:- 
ಪುರುಷ ಮಹಿಳಾ ಒಟ್ಟು 
14117 619 14736 


( 

(ಉ) ಜೈಲಿನಲ್ಲಿ ಅಗತ್ಯವಿರುವ ಸಿಬೃಂದಿ ಎಷ್ಟು: ದಿನಾಂಕ:19-09-2020ರಲ್ಲಿದ್ದಂತೆ ಕಾರಾಗೃಹ ಮತ್ತು 

ಇದರಲ್ಲಿ ಮಂಜೂರಾಗಿರುವ ಹುದ್ದೆಗಳು ಹಾಗೂ ಖಾಲಿ | ಸುಧಾರಣಾ ಸೇವಾ ಇಲಾಖೆಯಲ್ಲಿ ಒಟ್ಟು 4243 ಹುದೆಗಳು 

ಇರುವ ಹುದ್ದೆಗಳು ಎಷ್ಟು. ಮಂಜೂರಾಗಿದ್ದು, 32722 ಹುಡ್ಮೆಗಳಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು, 971 ಹುದ್ದೆಗಳು ಖಾಲಿ ಇರುತದೆ. 


ಈ) ಕೂರತೆ ಇದಲ್ಲಿ ಯಾವ ಕಾರಣಕ್ಕಾಗಿ ಕೊರತೆ | ಸದರಿ ಖಾಲಿ ಹುದ್ದೆಗಳನ್ನು ಇಲಾಖಾ ನೇಮಕಾತಿ ಸಮಿತಿ 
ಇದೆ: ಇದಕ್ಕೆ ಸರ್ಕಾರ ತೆಗೆದುಕೊಂಡಿರುವ | ಮತ್ತು ಕೆ.ಪಿ.ಎಸ್‌.ಸಿ ಮುಖಾಂತರ ಭರ್ತಿ ಮಾಡಿಕೊಳ್ಳಲು 


ಕ್ರಮಗಳೇನು? ಹಾಗೂ ಪ್ರತಿ ನಿಯೋಜನೆ ಮೂಲಕ ಬೇರೆ ಬೇರೆ 
ಇಲಾಖೆಗಳಿಂದ ಭರ್ತಿ ಮಾಡಿಕೊಳ್ಳಲು ಕುಮ 
ಕೈಗೊಳ್ಳಲಾಗಿದೆ. 


ಹು ಪೈಮಗಳಲ್ಲಿ ಖೈದಿಗಳ ಆರೋಗ್ಯ ತಪಾಸಣೆಗೆ | ಜೈಲುಗಳಲ್ಲಿ ಖೈದಿಗಳ ಆರೋಗ್ಯ ತಪಾಸಣೆಗೆ 114 ವಿವಿಧ 
ಅಗತ್ಯವಿರುವ ವೈದ್ಯಕೀಯ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು: | ವೃಂದದ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಹುದ್ದೆಗಳು 
ಇದರಲ್ಲಿ ಮಂಜೂರಾತಿ ಎಷ್ಟು; ಕೊರತೆ ಎಷ್ಟು: ಇದಕ್ಕೆ ಮಂಜೂರಾಗಿದ್ದು, 28 ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ 
ಯಾವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಧಿಕಾರಿ/ಸಿಬ್ಬಂದಿಗಳು ಪ್ರತಿನಿಯೋಜನೆ ಮೇಲೆ ಕರ್ತವ್ಯ 
ನಿರ್ವಹಿಸುತ್ತಿದ್ದ, ಖಾಲಿಯಿರುವ 86 ಹುದ್ದೆಗಳನ್ನು ಭರ್ತಿ 
ಮಾಡಿಕೊಳ್ಳಲು ಕ್ರಮವಹಿಸಲಾಗಿದೆ. 


(ಎ) ಖೈದಿಗಳ ತಪಾಸಣೆಗಾಗಿ 2019ರ ಡಿಸೆಂಬರ್‌ 2019ರ `'ಡಿಸೆ೦ಂಬರ್‌ ಅಂತ್ಯಕ್ಕೆ ಕಾರಾಗೃಹ ಮತ್ತು ಸುಧಾರಣಾ 
ಅಂತ್ಯಕ್ಕೆ ಇದ್ದ ವೈದ್ಯಕೀಯ ಸಿಬ್ಬಂದಿ ಎಷ್ಟು? (ಅಂಕಿ ಸೇವಾ ಇಲಾಖೆಗೆ 114 ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ 
ಅಂಶಗಳ ಮಾಹಿತಿ ನೀಡುವುದು) ಹುದ್ದೆಗಳು ಮಂಜೂರಾಗಿದ್ದು, 26 ಹುದ್ದೆಗಳಲ್ಲಿ ಕರ್ತವ್ಯ 
ನಿರ್ವಹಿಸುತಿದ್ದು, 88 ಹುದ್ದೆಗಳು ಖಾಲಿಯಿರುತ್ತದೆ. 


ಸಂಖ್ಯೆ: ಹೆಚ್‌ ಡಿ 147 ಪಿಆರ್‌ ಎ 2020 


\ 
\ 


\ MA ® 
(ಬಸವರಾಜ ಬೊಮ್ಮಾಯಿ) 
ಗೃಹ ಸಚಿವರು 


ಅನುಬಂಧ-"ಅ' 


ದಿನಾಂಕ: 1೨-೦೨-2೭೦೭೦ರಲ್ಲದ್ದಂತೆ ಕಾರಾಗೃಹಗಳ ಅಧಿಕ್ಯ 


ತ ಸಾಮರ್ಥ್ಯ ಮತ್ತು ಒಟ್ಟು ಬಂದಿಗಳ 


ಜಿಲ್ಲಾ ಕಾರಾಗೃಹ ದಾವಣಗೆರೆ 


ಸಂಖ್ಯೆ 

ಕ್ರಮ ಕಾರಾಗೃಹದ ಒಟ್ಟು ಬಂದಿಗಳ 
ಸಂಖ್ಯೆ a ಅಧಿಕೃತ ಸಾಮರ್ತ್ಯ ಸಂಖ್ಯೆ, 
| 2 3 4 

I ಕೇಂದ್ರ ಕಾರಾಗೃಹ ಬೆಂಗಳೂರು 4526 5237 

2 ಬಯಲು ಬಂದೀಖಾನೆ ದೇವನಶಶಳ್ಳಿ 80 40 

3 ಜಿಲ್ಲಾ ಕಾರಾಗೃಶ ರಾಮನಗರ 200 158 

4 ಜಿಲ್ಲಾ ಕಾರಾಗೃಕ ಕೋಲಾರ 87 128 

5 ತಾಲ್ಲೂಕು ಕಾರಾಗೃಹ ಕೆ ಜಿ ಎಫ್‌ 716 38 

6 ಜಿಲ್ಲಾ ಕಾರಾಗೃಹ ತುಮಕೂರು 340 290 

7 ಜಿಲ್ಲಾ ಕಾರಾಗೃಹೆ ಚಿಕ್ಕಬಳ್ಳಾಪುರ 192 

$ ತಾಲ್ಲೂಕು ಕಾರಾಗೃಹ ಚಿಂತಾಮಣಿ 125 

9 ಕೇಂದ್ರ ಕಾರಾಗೃಹ ಮೈಸೂರು 652 

10 ತಾಲ್ಲೂಕು ಕಾರಾಗೃಹ ಕೃಷ್ಣರಾಜನಗರ 115 

1) ತಾಲ್ಲೂಕು ಕಾರಾಗೃಶರ ನಂಜನಗೂಡು 90 

12 ಜಿಲ್ಲಾ ಕಾರಾಗೃಹ ಚಾಮರಾಜನಗರ 105 

13 [ಜಿಲ್ಲಾ ಕಾರಾಗೃಹ ಮಂಡ್ಯ 272 

14 ಜಿಲ್ಲಾ ಕಾರಾಗೃಹ ಹಾಸನ 219 

15 ತಾಲ್ಲೂಕು ಕಾರಾಗೃಶ ಸಕಲೇಶಪುರ 125 

16 ಜಿಲ್ಲಾ ಕಾರಾಗೃಹ ಮಡಿಕೇರಿ 275 

17 ಕೇಂದ್ರ ಕಾರಗೃಹ ಶಿವಮೊಗ್ಗ 560 

18 ಮಹಿಳಾ ಕೇಂದ್ರ ಕಾರಾಗೃಹ ಶಿವಮೊಗ್ಗ 100 

19 ಜಿಲ್ಲಾ ಕಾರಾಗೃಹ ಮಂಗಳೂರು 225 

20 ಜಿಲ್ಲಾ ಕಾರಾಗೃಹ ಚಿಕ್ಕಮಗಳೂರು 225 161 

21 ಜಿಲ್ಲಾ ಕಾರಾಗೃಕರ ಉಡುಪಿ 120 106 

170 194 


0} 


ಕ್ರಮ ಕಾ ಬಂದಿ 
ಸಂಖ್ಯೆ ರಾಗ್ಯಹೆಡ' ಪೆಸರು Brn ನ iy 
1 2 3 4 
23 ಜಿಲ್ಲಾ ಕಾರಾಗೃಹ ಚಿತ್ರದುರ್ಗ 
24 ಕೇಂದ್ರ ಕಾರಾಗೃಹ ಬೆಳಗಾವಿ 
25 ತಾಲ್ಲೂಕು ಕಾರಾಗೃಹ ಗೋಕಾಕ 
26 [ಜಿಲ್ಲಾ ಕಾರಾಗೃಹ ಕಾರವಾರ 
| 27 ಕೇಂದ್ರ ಕಾರಾಗೃಹ ಧಾರವಾಡ 
28 ತಾಲ್ಲೂಕು ಕಾರಾಗೃಹ ಹುಬ್ಬಳ್ಳಿ 
29 ಜಿಲ್ಲಾ ಕಾರಾಗೃಹ ಹಾವೇರಿ 
30 ಜಿಲ್ಲಾ ಕಾರಾಗೃಹ ಗದಗ 
31 ಕೇಂದ್ರ ಕಾರಾಗೃಹ ವಿಜಯಪುರ 
32 ಜಿಲ್ಲಾ ಕಾರಾಗೃಹ ಬಾಗಲಕೋಟೆ 
33 ತಾಲ್ಲೂಕು ಕಾರಾಗೃಹ ಜಮಖಂಡಿ 
34 ಕೇಂದ್ರ ಕಾರಾಗೃಹ ಕಲಬುರಗಿ 
35 ಜಿಲ್ಲಾ ಕಾರಾಗೃಹ ಯಾದಗಿರಿ 
36 ತಾಲ್ಲೂಕು ಕಾರಾಗೃಹ ಸುರಪುರ 
[37 [ಜಲ್ಲಾ ಕಾರಾಗೃಹ ಬೀದರ್‌ 
| 38 ತಾಲ್ಲೂಕು ಕಾರಾಗೃಹ ಹುಮ್ನಾಬಾದ್‌ 
39 ಕೇಂದ್ರ ಕಾರಾಗೃಹ' ಬಳ್ಳಾರಿ 
40 ತಾಲ್ಲೂಕು ಕಾರಾಗೃಹ ಹಡಗಲಿ 
41 ಜಿಲ್ಲಾ ಕಾರಾಗೃಹ ರಾಯಚೂರು 
42 ತಾಲ್ಲೂಕು ಕಾರಾಗೃಹ ದೇವದುರ್ಗ 
43 ತಾಲ್ಲೂಕು ಕಾರಾಗೃಹ ಲಿಂಗಸೂಗೂರು 
44 ಜಿಲ್ಲಾ ಕಾರಾಗೃಹ ಕೊಪ್ಪಳ 
45 ತಾಲ್ಲೂಕು ಕಾರಾಗೃಹ ಶಿರಸಿ 
46 ತಾಲ್ಲೂಕು ಕಾರಾಗೃಹ ಸೇಡಂ 
47 ತಾಲ್ಲೂಕು ಕಾರಾಗೃಹ ಮಧುಗಿರಿ 


ಒಟ್ಸು 
ಆಟ 


15083 


14736 


ಅನುಬಂಧ-"ಆ' 


ದಿನಾಂಕ-31-12-2೦1೦ರಲ್ಲದ್ದಂತೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಬಂದಿಗಳದ್ದ ಕಾರಾಗೃಹಗಳ ಮಾಹಿತಿ. 


i 


1 ಶಿ 3 4 
| ಕೇಂದ್ರ ಕಾರಾಗೃಹ ಬೆಂಗಳೂರು | 4526 4966 
2 ಕೇಂದ್ರ ಕಾರಾಗೃಹ ಮೈಸೂರು 652 875 
3 ಕೇಂದ್ರ ಕಾರಾಗೃಹ ವಿಜಂಯಪುರ 380 749 
4 ಕೇಂದ್ರ ಕಾರಾಗೃಹ ಕಲಬುರಗಿ 705 432 
j 2) ಜಿಲ್ಲಾ ಕಾರಾಗೃಹ ಕೋಲಾರ 87 164 
6 ಜಿಲ್ಲಾ ಕಾರಾಗೃಹ ಚಾಮರಾಜ ನಗರ 105 115 
§ 7 ಜಿಲ್ಲಾ ಕಾರಾಗೃಹ ಮಂಗಳೂರು 225 382 
$ ಜಿಲ್ಲಾ ಕಾರಾಗೃಹ ಹಾವೇರಿ 125 156 
9 | ಕಾರಾಗೃಹ ಕೊಪ್ಪಳ 130 218 
10 ಜಿಲ್ಲಾ ಕಾರಾಗೃಹ ರಾಮನಗರ 163 197 
11 ಜಿಲ್ಲಾ ಕಾರಾಗೃಹ ರಾಯಚೂರು | 140 171 
12 ಜಿಲ್ಲಾ ಕಾರಾಗೃಹ ಉಡುಪಿ 120 123 
13 ಜಿಲ್ಲಾ ಕಾರಾಗೃಹ ದಾವಣಗೆರೆ I 120 188 
14 ತಾಲ್ಲೂಕು ಕಾರಾಗೃ ಯುಬ್ಬಳ್ಳಿ 105 156 
15 ತಾಲ್ಲೂಕು ಕಾರಾಗೃರರ ಗೋಕಾಕ್‌ 40 50 


